ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಬೆಂಗಳೂರು ನಗರದಲ್ಲಿ ಸರ್ಕಾರಿ ನಿವೇಶನದಲ್ಲಿ ಗುತ್ತಿಗೆ ಪಡೆದು ನಡೆಸುತ್ತಿರುವ ರಿಕ್ರಿಯೇಷನ್‌ ಕ್ಲಬ್‌ಗಳ 
ಬಗೆ 


ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು)- 


100 (812) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಬೆಂಗಳೂರು ನಗರದಲ್ಲಿರುವ ಸರ್ಕಾರಿ ನಿವೇಶನದಲ್ಲಿ ಗುತ್ತಿಗೆ ಪಡೆದು ನಡೆಸುತ್ತಿರುವ ರಿಕ್ರಿಯೇಷನ್‌ 
ಕ್ಲಬ್‌ಗಳು ಎಷ್ಟು ; ಖಾಸಗಿಯಾಗಿ ನಡೆಸುತ್ತಿರುವ ರಿಕ್ರಿಯೇಷನ್‌ ಕ್ಲಬ್‌ಗಳು ಎಷ್ಟು ; (ಪೂರ್ಣ ಮಾಹಿತಿ 
ನೀಡುವುದು) 


(ಆ) ಸರ್ಕಾರಿ ನಿವೇಶನದಲ್ಲಿ ನಡೆಸುತ್ತಿರುವ ರಿಕಿಯೇಷನ್‌ ಕ್ಲಬ್‌ಗಳನ್ನು ಎಷ್ಟು ವರ್ಷ ಗುತ್ತಿಗೆಗೆ 
ನೀಡಲಾಗಿದೆ; ಯಾವ ಮಾನದಂಡದಲ್ಲಿ ಗುತ್ತಿಗೆ ನೀಡಲಾಗಿದೆ; 


(ಇ) ಈ ಕ್ಲಬ್‌ಗಳಲ್ಲಿ ಸದಸ್ಯತ್ವ ಹೊಂದಲು ಯಾವ ಅರ್ಹತೆಯನ್ನು ಅನುಸರಿಸಲಾಗುತ್ತಿದೆ ; 


(ಈ) ಸದರಿ ಕಬ್‌ಗಳಲ್ಲಿ ವಿಧಾನ ಮಂಡಲದ ಸದಸ್ಯರು ಸದಸ್ಯತ್ವ ಹೊಂದಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ? 


